ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರ.ಸಂ. : 843 


ಸದಸ್ಯರ ಹೆಸರು 


: ಶ್ರೀ ಕೆ.ಎ.ತಿಪ್ಪೇಸ್ವಾಮಿ 


(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವ ದಿನಾಂಕ : 11-03-2020 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕ್ರಸಂ] ಪ್ರಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ[ ಕರ್ನಾಟಕ ಭೂ ಕಬಳಿಕೆ ನಿಷೇಧ 
| ಜರುಗಿಸಲು ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆಯನ್ನು ದಿನಾಂಕ; 20/10/2014ರಂದು 
| ಕಾಯಿದೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು; | ಅಧಿಸೂಚನೆ ಹೊರಡಿಸುವ ಮೂಲಕ 
| ಜಾರಿಗೊಳಿಸಲಾಗಿದೆ. 

ಆ) | ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ಕಾಯಿದೆ ಅನ್ವಯ | ದಿನಾಂಕ: 31/08/206ರಂದು ಕರ್ನಾಟಕ 
| ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ [ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವು 
| ನ್ಯಾಯಾಲಯವನ್ನು ಯಾವಾಗ ಸ್ಥಾಪನೆ [ಕಾರ್ಯಾರಂಭ ಮಾಡಿದೆ ಮತ್ತು ಪ್ರಸ್ತುತ ಎರಡು 
| ಮಾಡಲಾಯಿತು ಮತ್ತು ಎಷ್ಟು ಪೀಠಗಳಲ್ಲಿ ಈ | (02) ಪೀಠಗಳಲ್ಲಿ ಕಾರ್ಯನಿರ್ವಹಿಸುತಿದೆ. 
ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತವೆ, 

ಇ) | ನ್ಯಾಯಾಲಯದ ವ್ಯಾಪ್ತಿ ಬೆಂಗಳೂರು ನಗರಕ್ಕೆ ಮಾತ್ರ | ಕರ್ನಾಟಕ ಭೂಕಬಳಿಕೆ ನಿಷೇಧ ವಿಶೇಷ 


! ಸೀಮಿತವಾಗಿದ್ದು, ಸದರಿ ನ್ಯಾಯಾಲಯವನ್ನು 
| ರಾಜ್ಯವ್ಯಾಪ್ತಿಗೆ ವಿಸ್ತರಿಸಿ ವಿಚಾರಣೆಗೆ 
| ನಿಗದಿಪಡಿಸಿರುವುದರಿಂದ  ಸಮಸ್ಯೆಯಾಗುತ್ತಿರುವುದು 


ಸರ್ಕಾರದ ಗಮನಕ್ಕೆ ಬಂದಿಲ್ಲವೆ; ಬಂದಿದ್ದಲ್ಲಿ, ಹೆಚ್ಚುವರಿ 
| ಪೀಠಗಳನ್ನು ತೆರೆಯಲು ಸರ್ಕಾರ ತೆಗೆದುಕೊಂಡಿರುವ 
' ಕ್ರಮಗಳೇನು; (ವಿವರ ನೀಡುವುದು) 


| 


ನ್ಯಾಯಾಲಯದ  ಕೇಂದ್ರಸ್ನಾನ ಬೆಂಗಳೂರು 
ಆಗಿರುತ್ತದೆ ಹಾಗೂ ಅದರ ಕಾರ್ಯಕ್ಷೇತ್ರವು ರಾಜ್ಯ 
ವ್ಯಾಪ್ತಿಯಾಗಿರುತ್ತದೆ. 


ಸದರಿ ವಿಶೇಷ ನ್ಯಾಯಾಲಯದಲ್ಲಿ 
ಪ್ರಕರಣಗಳ ಸಂಖ್ಯೆಯು ಹೆಚ್ಚಳವಾಗಿದ್ದು, 
ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡುವ ಸಂಬಂಧ 
ಪ್ರಸ್ತುತ  ಕಾರ್ಯನಿರ್ವಹಿಸುತ್ತಿರುವ ವಿಶೇಷ 
ನ್ಯಾಯಾಲಯದ ವ್ಯಾಪ್ತಿಯನ್ನು ಬೆಂಗಳೂರು ನಗರ 
ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು 
ರಾಮನಗರ ಜಿಲ್ಲೆಗಳಿಗೆ ಸೀಮಿತಗೊಳಿಸಿ, ಉಳಿದ 
ಜಿಲ್ಲೆಗಳಲ್ಲಿನ ಜಿಲ್ಲಾ ಕೇಂದ್ರದ ಮತ್ತು ತಾಲ್ಲೂಕು 
ಕೇಂದ್ರದ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯಗಳಿಗೆ 
ಈ ಕಾಯ್ದೆಯಡಿ ಪ್ರಕರಣಗಳನ್ನು ನಡೆಸಲು 
ವಿಶೇಷವಾಗಿ ಪ್ರಾಧೀಕರಿಸುವ ಕುರಿತು 


| ಪ್ರಸ್ತಾವನೆಯು ಪರಿಶೀಲನೆಯಲ್ಲಿದೆ. 


ಪಃ 


ಈ) ಬಲಾಡ್ಯ ಭೂಗಳ್ಳರ ತಂಟೆಗೆ ಹೋಗದ ಕಂದಾಯ ಫರ್ನಾಟಕ ಭೂ ಕಂದಾಯ ಕಾಯ್ದೆ, 1964ರ ” 
ಅಧಿಕಾರಿಗಳು ಅಲ್ಪ ಸ್ವಲ್ಪ ಸರ್ಕಾರಿ ಭೂಮಿ ಸಾಗುವಳಿ | ಕಲಂ 94-ಎ, 94-ಬಿ ಮತ್ತು 94-ಎ(4)ರೆ ಮೇರೆಗೆ |. 
ಮಾಡಿಕೊಂಡಿದ್ದ ಬಡ ರೈತರ ಮೇಲೆ ಕಾನೂನು ಅಸ್ತ | ಬಗರ್‌ಹುಕುಂ ಸಾಗುವಳಿ ಸಕ್ರಮೀಕರಣ. 
ಪ್ರಯೋಗ ಮಾಡಿ, ಸಣ್ಣ ಮತ್ತು ಮಧ್ಯಮ ಬಡ ರೈತರಿಗೆ | ಸಮಿತಿಯ ಮುಂದೆ ಸಕ್ರಮಕ್ಕಾಗಿ ಬಾಕಿ ಇರುವ | " 
ಭೂಗಳ್ಳರ ಹಣೆಪಟ್ಟಿ ಕಟ್ಟಿ ಜೈಲು ಶಿಕ್ಷೆಗೂ ಗುರಿಯಾಗುವ | ಅರ್ಜಿಗಳನ್ನು ಹೊರತುಪಡಿಸಿ. ಉಳಿದ ಎಲ್ಲಾ 
ಸನ್ನಿವೇಶಗಳು ಸೃಷ್ಟಿಯಾಗಿರುವುದು ಸರ್ಕಾರದ | ಒತ್ತುವರಿದಾರರ ವಿರುದ್ಧ ವಿಶೇಷ 
ಗಮನಕ್ಕೆ ಬಂದಿಲ್ಲವೇ: ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು , 

ದಾಖಲಿಸಲಾಗುತ್ತಿದೆ. | 
ಊಉ) | ಬಂದಿದ್ದಲ್ಲಿ, ಸರ್ಕಾರ ಈ ಬಗ್ಗೆ ತೆಗೆದುಕೊಂಡಿರುವ | ಉದ್ಭವಿಸುವುದಿಲ್ಲ. & Kama 
ಕ್ರಮಗಳೇನು? (ವಿವರ ನೀಡುವುದು) | 
ಸಂಖ್ಯೆ:ಆರ್‌ಡಿ 30 ಎಲ್‌ಜಿಕ್ಯೂ 2020 
೪ 1 
(ಆರ್‌. ಅಶೋಕ) 


ಕಂದಾಯ ಸಚಿವರು 


